ಕರ್ನಾಟಕ ವಿಧಾನ ಪರಿಷತ್ತು. ಭಿ | 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಸದಸ್ಕರ ಹೆಸರು 


ಉತ್ತರಿಸಬೇಕಾದ "ದಿವಾಂಕ 
ಉತ್ತರಿಸುವವರು 


173 


ಶ್ರೀ ಪಿ.ಆರ್‌. ರಮೇಶ್‌ 
(ನಾಮ ನಿರ್ದೇಶನ ಹೊಂದಿದವರು) 
; 15.02.2022 ke | 
: ಪೌರಾಡಳಿತ, ಸಣ್ಣ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ಯಮಗಳ ಸಚಿವರು. 


ಕ್ರಸಂ. | ಪಶ್ನೆ K - ಉತ್ತರ 
`ಆ) ಪೀಣ್ಯ ಕೈಗಾರಿಕೆ ಪ್ರದೇಶದಲ್ಲಿ "ಕೈಗಾರಿಕೆಗಳ ಪ್ರಸ್ತುತ ಪೀಣ್ಯ ಕೈಗಾರಿಕಾ `'ಪುದೇಶವು : ವಿಷ್ಯಾದ ಅತಿದೊಡ್ಡ 
ಸ್ಲಿತಿಗತಿಗಳೇನು ಈ ' ಕುರಿತಂತೆ ಸರ್ಕಾರದ [ಕೈಗಾರಿಕಾ ಪ್ರದೇಶಗಳ ಪೈಕಿ . ಒಂದಾಗಿದ್ದು ' ಇಲ್ಲಿ 


ಧಿ. k 
ನಿಲುವೇನು; (ವಿವರ ನೀಡುವುದು) 


- | ಇಂಜಿನಿಯರಿಂಗ್‌ ಉತ್ಪನ್ನಗಳು, ಆಹಾರ ಉತ್ಸನ್ನಗಳು, 


ಆಟೋಮೊಬೈಲ್‌ ಬಿಡಿಭಾಗಗಳು, ಸೌರಶಕ್ತಿಗೆ ಸಂಬಂಧಿಸಿದ 
ಬಿಡಿಭಾಗಗಳು, ವಿದ್ಯುತ್‌ ಮತ್ತು ಎಲೆಕ್ಟ್ರಾನಿಕ್‌, ಸಿದ್ಧ ಉಡುಪು 
ಇತ್ಯಾದಿಗಳನ್ನು ತಯಾರಿಸುವ ಕೈಗಾರಿಕೆಗಳಿದ್ದು ಅವು 
ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. 


ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ -ಕರ್ನಾಟಕ ಕೈಗಾರಿಕಾ 


| ಪ್ರದೇಶಾಭಿವೃದ್ಧಿ ಮಂಡಳಿಯು ಅಭಿವೃದ್ಧಿಪಡಿಸಿರುವ 1485 


ಎಕರೆಗಳಲ್ಲಿ (845 ನಿವೇಶನಗಳು) ಮತ್ತು ಕರ್ನಾಟಕ ರಾಜ್ಯ 
ಸಣ್ಣಿ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು ಅಭಿವೃದ್ಧಿಪಡಿಸಿರುವ 
301.5 ಎಕರೆಗಳಲ್ಲಿ. 1061 ಶೆಡ್‌ಗಳು ಮತ್ತು 268 
ನಿವೇಶನಗಳು ಇದ್ದು ಸುತ್ತಮುತ್ತಲಿನ ಖಾಸಗಿ ಸೈಗಾರಿಕಾ 
ಪ್ರದೇಶಗಳಲ್ಲಿ ಸುಮಾರು 10,000 ಕ್ಕೂ ಹೆಚ್ಚು ಸೂಕ್ಷ್ಮ ಸಣ್ಣಿ 
ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಭಾರಿ ಕೈಗಾರಿಕೆಗಳು 
ಕಾರ್ಯನಿರ್ವಹಿಸುತ್ತಿವೆ.. ಈ ಕೈಗಾರಿಕೆಗಳಿಂದ ರಾಜ್ಯ ಮತ್ತು 
ಕೇಂದ್ರ ಸರ್ಕಾರಕ್ಕೆ ಸುಮಾರು : ರೂ.1200 ಕೋಟಿ ವಾರ್ಷಿಕ 


ಜಿ.ಎಸ್‌.ಟಿ ತೆರಿಗೆ ಸರದಾಯವಾಗುತ್ತದೆ. 
ಕರ್ನಾಟಕ ಸರ್ಕಾರದ: ಕೈಗಾರಿಕೆ ಮತ್ತು ವಾಣಿಜ್ಯ |- 
ಇಲಾಖೆಯು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ 
ನಿಗಮದಿಂದ ರೂ.30 ಕೋಟಿ. ವೆಚ್ಚದಲ್ಲಿ 
ಮೂಲಸೌಕರ್ಯವನ್ನು. ಅಭಿವೃದ್ಧಿಪಡಿಸಿದೆ. ಸ 


ಇತ್ತೀಚೆಗೆ ಕೋವಿಡ್‌ 1, 2 ಮತ್ತು 3ನೇ ಅಲೆಗಳಿಂದಾಗಿ 


ಹಾಗೂ ಉಕ್ಕು ಮತ್ತು ಕಬ್ಬಿಣದ ಬೆಲೆಯಲ್ಲಿ ಹೆಚ್ಚಳವಾದ್ದರಿಂದ 


ಮಾರುಕಟ್ಟೆಯಲ್ಲಿನ ಪೈಪೋಟಿಯಿಂದ ಇಲ್ಲಿನ ಸಣ್ಣ ಪ್ರಮಾಣದ 


ಕೈಗಾರಿಕೆಗಳು. ಉತ್ಪಾದನೆ ಮಾಡಲು ಕಷ್ಟಕರವಾಗಿರುತ್ತದೆ. 


| ಮಾಡಲಾಗಿದೆ? (ವಿವರ ನೀಡುವುದು) 


ಆ) | ಸಧರಿ ಪ್ರದೇಶದಲ್ಲಿ "ನಾನಾ `ಕಾರಣಗಂದ “ಮುಚ್ಚಿರುವ ಕೈಗಾರಿಕ್‌ ಗಳೆ ಬಗ್ಗೆ 
ಮುಚ್ಚಲಾಗಿರುವ ಕಾರ್ಬಾನೆಗಳೆಷಪ್ಟು ಅವುಗಳನ್ನು | ಎಂ.ಎಸ್‌.ಎಂ.ಇ.ಡಿ: ಕಾಯಿದೆ 2006 ರಲ್ಲಿ ಸ್ಪಷ್ಟ ವ್ಯಾಖ್ಯಾನ 
'ಹುನರ್‌ ಆರಂಭಿಸಲು ಸರ್ಕಾರಡ ಕ್ರಮವೇನು; ಇಲ್ಲದೇ ಇರುವುದರಿಂದ ಈ ವ್ಯವಸ್ಥೆಯಲ್ಲಿ ಈ ಕೈಗಾರಿಕೆಗಳು 
(ಛಜರ ಏೀಡುವುದ ಮುಚ್ಚಿರುವ ಬಗ್ಗೆ ಮಾಹಿತಿ ಸರಗಹನಲು ಅವಕಾಶ 

ಇರುವುದಿಲ್ಲ 

ರೋಗಗ್ರಸ್ಥ ಕೈಗಾರಿಕೆಗಳನ್ನು ಪುನಶ್ಚೇತನಗೊಳಿಸಲು 
ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ ಸರಸೂ ಅನುಸಾರ 
ಬ್ಯಾಂಕುಗಳು ಕ್ರಮ ವಹಿಸಬೇಕಿರುತ್ತದೆ. ಮುಚ್ಚಲಾಗಿರುವ 
ಕಾರಾನೆಗಳನ್ನು ಪುನರ್‌ ಆರಂಭಿಸಲು ಯಾವುದೇ 
ಕಮವಿರುವುದಿಲ್ಲ. Hh 

-ಇ) ಸದರಿ ಪ್ರದೇಶಗಪ್ರಹವ ರಾಗ] ರಾಜ್ಯ ಸರ್ಕಾರವು ಇಲ್ಲಿರುವ ಘದ್ಯವಕ್‌ವರಾ] 
ಕೈಗಾರಿಕೆಗಳಿಗೆ ದೈನಂದಿನ ಕಾರ್ಯನಿರ್ವಹಿಸಲು ! ಹೊಸೆದಾಗಿ/ ತಮ್ಮ ಉದ್ಯಮದ ವಿಸ್ತರಣೆ! ವೈರುದ್ಧಿಕರಣ/ | 
ಸರ್ಕಾರದಿಂದ ಯಾವ ರೀತಿಯ, .. ಸಹಾಯವನ್ನು | ಆಧುನೀಕರಣ ಮಾಡಿದಲ್ಲಿ ಅವುಗಳಿಗೆ ಹೊಸ ಗಾರಿ ನೀತಿ 


2020-25 ರನ್ಟಯ ಪ್ರೊತ್ಸಾಹ "ಮತ್ತು" ರಿಯಾಯಿತಿಗಳನ್ನು 
ನೀಡುತ್ತದೆ. 


ಸದರಿ ಪ್ರದೇಶಗಳಲ್ಲಿರುವ ' ಕಾರ್ಲಾನೆಗಳಿಗೆ/ 
ಕೈಗಾರಿಕೆಗಳಿಗೆ } ದೈನಂದಿನ ಕಾರ್ಯನಿರ್ವಹಿಸಲು 
ಸರ್ಕಾರದಿಂದ ವಿದ್ಯುತ್‌, ನೀರು, ರಸ್ತೆ, ಒಳಚರಂಡಿ 


ಮುಂತಾದ ಮೂಲಸೌಕರ್ಯವನ್ನು ಒದಗಿಸಲಾಗಿದೆ. 


“ಕೈಗಾರಿಕಾ ಟೌನ್‌ ಶಿಪ್‌” ಸ್ಲಾಪಿಸುವ ಕುರಿತು 2021- 
22ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ 214 ರಲ್ಲಿ 


“ರಾಜ್ಯದಲ್ಲಿ ಉತ್ಪಾದನಾ 'ವಲಯವನ್ನು ಆಕರ್ಷಿಸುವ | 
ಉದ್ದೇಶದಿಂದ ಪೀಣ್ಯದಲ್ಲಿ. ಕೈಗಾರಿಕಾ. ಟೌನ್‌ ಶಿಪ್‌ನ್ನು | 
ಸ್ಥಾಪಿಸಲಾಗುವುದು. ಇಲ್ಲಿ ಅಗತ್ಯ ಮೂಲಭೂತ ಸೆ ಸೌಲಭ್ಯವನ್ನು 


100 ಕೋಟಿ "ರೂ. ವೆಚ್ಚದಲ್ಲಿ” ಅಭಿವೃದ್ಧಿಪಡಿಸಲಾಗುವುದು” 


ಎಂದು ಘೋಷಿ ಸಲಾಗಿದೆ. ”ಅದಕಿಂತೆ. "ರಾಜ್ಯದಲ್ಲಿ ಉತ್ಪಾದನಾ i 


ವಲಯವನ್ನು ಆಕರ್ಷಿಸುವ ಉದ್ದೇಶದಿಂದ ' "ಹೀ 'ಕೈಗಾರಿಕಾ 
ಪ್ರದೇಶದಲ್ಲಿ "ಅಗತ್ಯ ಮೂಲಭೂತ ಸೌಲಭ್ಯಗಳ ಪಿಭಿವ್ಯದ್ಧಿ / 
ಉನ್ಸತೀಕರಣದೊಂದಿಗೆ ಸಮಗವಾಗಿ "ಅಭಿವೃದ್ಧಿಪಡಿಸಲು 
2021- 22ನೇ ಸಾಲಿನ ಆಯವ್ಯಯ - ಘೋಷಣೆಯಂತೆ 


ಅನುಮೋದನೆ ನೀಡುವ ಕ್ರಮ ಜಾರಿಯಲ್ಲಿದೆ. 


ಸಿಐ 30 ಸಿಎಸ್‌ಸ 2022 


ಫಲ 


ರ 
ಪೌರಾಡಳಿತ ಮತ್ತು ಸಣ್ದ ಕೈಗಾರಿಕೆ 


(ಎನ್‌ A 
ಹಾಗೂ ಸಾರ್ವಜನಿಕ ಏದ್ದಿಪೆಗಳ ಸಚಿವರು. ನ 


